೫ನೇ ತರಗತಿಗೆ ಪೈ ಪ್ರವೇಶ 
ಖ 
- ಸಬಿತಾ ರಘುನಾಥ್‌ ಮತ್ತು ಸ್ನೇಹ ಭನ್ಸಾಲಿ 
ಇದು ಕನಸಲ್ಲ ಎಂದು ನನಗೆ ನಾನೇ ಹೇಳಿಕೊಳ್ಳುವ ಸಲುವಾಗಿ ಈ ಲೇಖನವನ್ನು ಬರೆಯುತ್ತಿದ್ದೇನೆ. 2 


ಹಿಂದಿನ ವರ್ಷ ನಾನು ಸಹ್ಯಾದ್ರಿ ಶಾಲೆ (ಕೃಷ್ಣಮೂರ್ತಿ ಫೌಂಡೇಶನ್‌ ಇಂಡಿಯಾ)ಯಲ್ಲಿ ೫ನೇ 
ತರಗತಿಯ ಕೆಲವು ಮಕ್ಕಳಿಗೆ ಬೋಧಿಸುತ್ತಿದ್ದೆ. ಅದೇ ವಯಸ್ಸಿನ ಇತರೆ ಎಲ್ಲಾ ಹುಡುಗರಂತೆ ಅವರೂ ಸಹ 
ಹೊಸದನ್ನು ಕಂಡುಹಿಡಿವ ತವಕದ ಕ್ರಿಯಾಶೀಲರೇ ಆಗಿದ್ದರು. ಅವರನ್ನು ಒಂದೇ ಸ್ಥಳದಲ್ಲಿ ಹಿಡಿದು 
ಕೂಡಿಸುವುದೇ ಒಂದು ಸಾಹಸವಾಗಿತ್ತು. ಆದರೂ ನಾವು ಕೆಲವೇ ಸಮಯದಲ್ಲಿ ಆತ್ಮೀಯರಾದೆವು. ಆ 
ತರಗತಿಯ ಕೋಣೆಯಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಅಚ್ಚರಿಗಳ ವಾತಾವರಣವಿತ್ತು! 


ವರ್ಗ ಮತ್ತು ಆಯತಗಳ ವಿಸ್ತೀರ್ಣ ಮತ್ತು ಸುತ್ತಳತೆಗಳನ್ನು ಅಳತೆ ಮಾಡಲು ಈಗಾಗಲೇ 
ತರಗತಿಯಲ್ಲಿ ಪೇಪರ್‌ ಮಾದರಿಗಳನ್ನು ಎಲ್ಲಾ ರೀತಿಯಲ್ಲಿಯೂ ಬಳಸಲಾಗಿತ್ತು. (ಇದಕ್ಕಾಗಿ ನಾವು 
ಬಿಸ್ಕೆಟ್‌ಗಳನ್ನೂ ಬಳಸಿದ್ದೆವು. ಅವರ ಬಗ್ಗೆ ಮುಂದೊಂದು ದಿನ ತಿಳಿಸುವೆ). ಕ್ರಿಯೆ-ಚಟುವಟಿಕೆ-ಸಂವಾದ 


ತುಂಬಿದ ೪೦ ನಿಮಿಷಗಳ ವಿಸ್ತೀರ್ಣ- ಸುತ್ತಳತೆಯ ತರಗತಿ ಮುಗಿಯುವ ಹಂತದಲ್ಲಿ “ಮಕ್ಕಳೆ, ಅಸೆಂಬ್ಲಿಗೆ 
ಹೋಗಬೇಕಿದೆ, ಬೇಗ ಮುಗಿಸಿ” ಎಂದಾಗ, ಒಂದು ಮಗು ಮುಗ್ದವಾಗಿ ಪ್ರಶ್ನಿಸಿತು “ಅಕ್ಕ ವೃತ್ತಗಳ ಬಗ್ಗೆ 
ಯಾವಾಗತಿಳಿಸುವಿರಿ? 


ಈ ಕ್ರಿಯೆಗೆ ನಾನು ತಯಾರಾಗಲು ಆ ಮಗುವಿನ ಪ್ರಶ್ನೆಯ ಕಿಡಿಯೇ ಕಾರಣ. 


ಹಳೆಯ ನಿಯತಕಾಲಿಕೆಯೊಂದರ ಬಣ್ಣ ಬಣ್ಣದ ಪುಟಗಳನ್ನು ಪ್ಲೇಟ್‌ ಮುಂತಾದ ವೃತ್ತಾಕಾರದ 
ವಸ್ತುಗಳ ಸಹಾಯದಿಂದ ವಿವಿಧ ಅಳತೆಯ ೫೦ ವೃತ್ತಗಳಾಗಿ ಕತ್ತರಿಸಿದೆ. (ಕೈವಾರ ಉಪಯೋಗಿಸಲಿಲ್ಲ) 


ಆರ್ಟ್‌ರೂಂನಿಂದ ದಾರ, ಭೌತಶಾಸ್ತ್ರ ಪ್ರಯೋಗಾಲಯದಿಂದ ೧/೨ ಮೀಟರ್‌ ಸ್ಕೇಲ್‌ಗಳನ್ನು ಪಡೆದು, 
ಮಕ್ಕಳಿಂದ ವೃತ್ತದ ಪರಿಧಿ ಕಂಡುಹಿಡಿಸಬೇಕು ಎನ್ನುವ ಬಹತ್‌ ಉದ್ದೇಶದಿಂದ ತರಗತಿಗೆ ತೆರಳಿದೆ. 


ಈ ಸಂಶೋಧನೆಯಲ್ಲಿ ಅನುಸರಿಸಿದ ಹಂತಗಳು: 


೧. ಪ್ರತಿ ಮಗುವು ತನಗಿಷ್ಟವಾದ ಬಣ್ಣದ ವಿವಿಧ ಅಳತೆಯ ಎರಡು ವೃತ್ತಗಳನ್ನು ತೆಗೆದುಕೊಂಡರು. 
೨. ೫೦ ೮M ಸ್ಕೇಲ್‌ ಮತ್ತು ದಾರದ ಸಹಾಯದಿಂದ ವೃತ್ತದ ಪರಿಧಿಯನ್ನು ಅಳೆದರು. 

೩. ಈ ಹಂತದಲ್ಲಿ ನಾನು ಪರಿಧಿ (iಗcಬmMferಆಗ6)ಯನ್ನು ಪರಿಚಯಿಸಿದೆ. 

ತರಗತಿಯ ಮಧ್ಯದಿಂದ ಒಂದು ಪ್ರಶ್ನೆ ಬಂದಿತು 


“ಅಕ್ಕಾ, ನಾವು ಮತ್ತಿನ್ನೇನು ಅಳೆಯಬೇಕು?” 


ಆಗ ನನ್ನಲ್ಲಿ ಒಂದು ಸಣ್ಣ ಆಲೋಚನೆಯ ಎಳೆ ಶುರುವಾಯಿತು. 
“ವಾವೀಗ ವೃತ್ತದಲ್ಲಿನ ಅತ್ಯಂತ ದೊಡ್ಡ ರೇಖಾಖಂಡದ ಉದ್ದವನ್ನು ಕಂಡುಹಿಡಿದರೆ ಹೇಗೆ?” ಎಂದೆ 


“ ಅದು ಹೇಗೆ? ಮತ್ತೆ ಪ್ರಶ್ನೆ ಬಂತು. 


[3 


ಬನ್ನಿ ಪ್ರಯತ್ನಿಸೋಣ.” ಎಂದು ಮುನ್ನಡೆದೆ 
ಹೊಸ ಆಲೋಚನೆಯೊಂದು ಹೊರ ಬಂತು, “ವೃತ್ತವನ್ನು ಮಡಚಿ, ನಮಗೆ ಅದೇ ಸಿಗುತ್ತದೆ ಅಕ್ಕಾ'”. 


“ನನಗೆ ಗೊತ್ತು ಅಕ್ಕಾ, ಅದೇ ವ್ಯಾಸ” ಎಂದು ಇನ್ನೊಂದು ಮಗು ಹೇಳಿತು. 


ಈಗ ನನ್ನದೇ ಹೊಸ ಆಲೋಚನೆ ಶುರುವಾಯಿತು. ನಾನು ತತ್‌ ಕ್ಷಣ ಕಾರ್ಯಪ್ರವೃತ್ತಳಾಗಿ ೨೩ ಅಡ್ಡಸಾಲು ೫ 
ಕಂಬಸಾಲುಗಳ ಕೋಷ್ಟಕವೊಂದನ್ನು ಕಪ್ಪುಹಲಗೆಯ ಮೇಲೆ ಸಿದ್ದ ಪಡಿಸಿದೆ. (ಆ ೫ನೇ ತರಗತಿಯಲ್ಲಿ ೨೩ 
ಮಂದಿ ವಿದ್ಯಾರ್ಥಿಗಳಿದ್ದರು). 


ಅದರಲ್ಲಿ ೫ನೇ ತರಗತಿಯ ಮಕ್ಕಳ ವಿವರಗಳನ್ನು ಇಲ್ಲಿ ಕಾಣುವಂತೆ ನಮೂದಿಸಿದೆ. 


ಕ್ರಮ ಸಂಖ್ಯೆ ಹೆಸರು ವೃತ್ತದ ಸುತ್ತಆತೆ(ಗಿ) | ಅತ್ಯಂತ ದೊಡ್ಡೆ [8 


ರೇಖೆ(B) 


೪, “ವಿದ್ಯಾರ್ಥಿಗಳೇ, ನಿಮಗೆ ನೀಡಲಾಗಿರುವ ವೃತ್ತದಲ್ಲಿನ ಅತ್ಯಂತ ದೊಡ್ಡ ರೇಖೆಯನ್ನು ಅಳೆಯಿರಿ.” 
೫. “ನಿಮ್ಮ ವೃತ್ತದ ಸುತ್ತಲಿನ ಅಳತೆಯನ್ನು ಈ ಅತ್ಯಂತ ದೊಡ್ಡ ರೇಖೆಯ ಅಳತೆಯಿಂದ ಭಾಗಿಸಿ.” 


೬. “ನಿಮ್ಮ ಉತ್ತರವನ್ನು ಕಪ್ಪುಹಲಗೆಯ ಬಳಿ ಬಂದು ಕೋಷ್ಟಕದಲ್ಲಿ ತುಂಬಿಸಿ. 


೭. “ಕೋಷ್ಟಕದಲ್ಲಿ ಗೆ ಔB ಕಾಲಂ ತುಂಬ. Aಿ ಯನ್ನು B ನಿಂದ ಭಾಗಿಸಿ, ಭಾಗಲಬ್ದವನ್ನು ಸರಿಯಾಗಿ 
ನಮೂದಿಸಿ.” 


೮. “ಇದೇ ವಿವರಗಳನ್ನು ನಿಮ್ಮ ಪುಸ್ತಕದಲ್ಲಿಯೂ ದಾಖಲಿಸಿಕೊಳ್ಳಿ.” 


ಈ ಕೋಷ್ಟಕವು ಕೆಲವು ಆಸಕ್ತಿದಾಯಕ ಅಂಶಗಳನ್ನು ಹೊರಗೆಡವಿತು. ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು, 
ಪ್ರಶ್ನಿಸಲು ಅನೇಕ ಮಕ್ಕಳು ತುದಿಗಾಲಿನಲ್ಲಿ ತಯಾರಿದ್ದರು. 

. ಎಲ್ಲಾ ಉತ್ತರದಲ್ಲಿ ೩ ಮತ್ತಷ್ಟು... ಏಕಿದೆ? 

. ಪುನರಾವರ್ತಿತ ದಶಮಾಂಶ ಏಕಿದೆ? 

. ಅಕ್ಕ ನೀವು ಮೊದಲೇ ಅಳತೆಮಾಡಿ, ನಂತರ ವೃತ್ತಗಳನ್ನು ಕತ್ತರಿಸಿ ನಮಗೆ ಕೊಟ್ಟಿರಾ? 

. ನನ್ನ ಭಾಗಾಕಾರ ಸರಿ ಇದೆಯೆ? 

. ನಾವು ನಮ್ಮದೇ ವೃತ್ತಗಳನ್ನು ಕತ್ತರಿಸಿ, ಅಳತೆ ಮಾಡಬಹುದೆ? 

. ಅಕ್ಕಾ ನನ್ನ ಭಾಗಾಕಾರದ ಉತ್ತರ ಪರೀಕ್ಷಿಸಿ, ಇದೊನೋ ನಿಲ್ಲುವಂತೆಯೇ ಕಾಣುತ್ತಿಲ್ಲ. 


8 8 PbDE 


ನಮಗೆ ಅದೊಂದು “ಯುರೇಕಾ” ಕೃಣವಾಗಿತ್ತು! 
೧೦ ವರ್ಷದ ಮಕ್ಕಳು “70” ಬೆಲೆಯನ್ನು ತಮಗೆ ತಾವೇ ಕಂಡುಕೊಂಡರು. 
ನಾವು ಮುಂದಿನ ತರಗತಿಯಲ್ಲಿ “70” ಬಗ್ಗೆ ಮತ್ತು ಪರಿಧಿ ಮಾಪನದಲ್ಲಾದ ತಪ್ಕಗಳ ಬಗ್ಗೆ ಚರ್ಚೆ ಮಾಡಿದೆವು. 


ಅದೊಂದು "WOW' ತರಗತಿಯಾಗಿತ್ತು. 


ನಮ್ಮ ಆ ತರಗತಿಯು ಗಣಿತದ ಸೋಜಿಗಗಳಿಗೆ ಕನ್ನಡಿ ಹಿಡಿದ ಹಾಗಿತ್ತು. ನನ್ನ ತರಗತಿಯ ಎಲ್ಲಾ ೨೩ 


ವಿದ್ಯಾರ್ಥಿಗಳು “1” ನ ಪೂರ್ಣ ಪರಿಕಲ್ಪನೆ ಪಡೆದರೆಂದು ನಾನು ಹೇಳಲಾರೆ, ಆದರೆ ಪ್ರತಿಯೊಬ್ಬರಿಗೂ ಗಣಿತದ 
ಸೋಜಿಗದ ಪರಿಚಯವಂತೂ ಆಯಿತೆಂದು ಹೇಳಬಹುದು. ಮುಂದಿನ ತರಗತಿ ಮತ್ತು ವರ್ಷಗಳಲ್ಲಿ ಸೋಜಿಗವು 
ಅವರಿಗೆ ಮತ್ತಷ್ಟು ಹೆಚ್ಚುವುದು ಖಾತರಯಾಯಿತು!. 

ಈ ತರಗತಿಯಿಂದ ನನಗೆ ದೊರೆತ ಕಲಿಕಾನುಭವ. 


೧. ಯಾವುದೇ ತರಗತಿಗೆ "ಪೂರ್ವತಯಾರಿ' ಅತ್ಯಗತ್ಯ ಅಂಶವಾಗಿದೆ. 

೨. ಒಂದು ಚಟುವಟಿಕೆಗಾಗಿ ಮೀಸಲಿಡುವ ಸಮಯವು ಸೀಮಿತವಲ್ಲ. (ಪ್ರತಿ ವಿದ್ಯಾರ್ಥಿಯೂ ವೃತ್ತದ 
ಸುತ್ತಳತೆಯನ್ನು ಅಳೆಯಲು ತೆಗೆದು ಕೊಂಡ ಸಮಯ ಬೇರೆ ಬೇರೆ. ಕೆಲವು ವಿದ್ಯಾರ್ಥಿಗಳು ವೃತ್ತವನ್ನು ಪುಸ್ತಕಕ್ಕೆ 
ಅಂಟಿಸಿದರು. ಕೆಲವು ವಿದ್ಯಾರ್ಥಿಗಳ ಅಗತ್ಯಗಳು ಬೇರೆ ಬೇರೆ, ಮನೋಭಾವಗಳು ಬೇರೆ ಬೇರೆ. ಕೆಲವು 
ವಿದ್ಯಾರ್ಥಿಗಳು ಹೆಚ್ಚು ಸಮಯ ತೆಗೆದುಕೊಂಡು, ಪೂರ್ಣವಾಗಿ ಉತ್ತರಿಸಲು ಇಚ್ಛಿಸುತ್ತಾರೆ. ಕೆಲವರು ಆತುರದಲ್ಲಿ 
ಮುನ್ನುಗ್ಗುತ್ತಾರೆ. ಕೆಲವರು ಪ್ರಾರಂಭಿಸಲು ತವಕಿಸುತ್ತಾರೆ, ಕೆಲವರಿಗೆ ಮುಂದವರೆಯಲು ಆತ್ಮವಿಶ್ವಾಸವಿಲ್ಲದಿದ್ದರೆ, 
ಕೆಲವರಿಗೆ ಕೌಶಲ್ಯದ ಕೊರತೆ.) 

೩. ನಮ್ಮ ತರಗತಿಯಲ್ಲಿ ಬಂದ ಪ್ರತಿ ಉತ್ತರವೂ ಸರಿಯಾಗಿತ್ತು. 

(ಈ ಅಳತೆಗಾಗಿ ನಾನು ಸೆಣಬಿನ ದಾರವನ್ನು ನೀಡಿದ್ದೆ. ಅದಕ್ಕೆ ಸ್ವಲ್ಪ ವಿಸ್ತಾರ ಸಾಧ್ಯತೆ ಇದ್ದುದರಿಂದ ಉದ್ದದಲ್ಲಿ 


ವ್ಯತ್ಯಾಸಗಳಾದವು. ಇಡೀ ಪ್ರಯತ್ನದ ಹಿಂದಿರುವ ಉದ್ದೇಶ ಒಂದು ದಶಮಾಂಶ ಸ್ಥಾನಕ್ಕೆ 1 ಬೆಲೆಯನ್ನು 
ಕಂಡುಹಿಡಿಯುವುದು.) 
೪. ಪ್ರತಿ ಮಗವೂ ಪೂರ್ಣ ಮಾಡಲು ಸೂಕ್ತ ಸಮಯಾವಕಾಶ ನೀಡಲು ಸಮಯ ಹೊಂದಿಸಿಕೊಳ್ಳಿ ಇದು ಬಹು 
ಮುಖ್ಯವಾಗಿದೆ. 
೫. ಮುಂಚಿತವಾಗಿಯೇ ಕಾರ್ಯ ಮುಗಿಸಿದ ವಿದ್ಯಾರ್ಥಿಗಳು ಉಳಿದ ವಿದ್ಯಾರ್ಥಿಗಳಿಗೆ ಸಹಕರಿಸಲಿ 
೬. ನಿಮ್ಮ ತಯಾರಿ ಯಾವತ್ತಿಗೂ ಪೂರ್ಣವಲ್ಲ. 
೭. ಎಲ್ಲ ಸಮಯದಲ್ಲಿಯೂ ಆಶ್ಚರ್ಯಗಳಿಗೆ” ತಯಾರಾಗಿರಿ. 
ಆ. ತಪ್ಪುಗಳಿಗೆ ಯಾವತ್ತೂ ಅವಕಾಶವಿದೆ. 

ಇಲ್ಲಿ ನೀಡಲಾದ ಚಿತ್ರವು ಒಂದಾನೊಂದು ಮಗುವು ತಾನೇ ಆರಿಸಿ, ತನ್ನದೇ ಮಾದರಿಯಲ್ಲಿ 
ಬರೆದುಕೊಂಡ ಕೋಷ್ಟಕವಾಗಿದೆ. ನಮ್ಮ ಅನೇಕರಿಗೆ ಅದೊಂದು ಆಶ್ಚರ್ಯ ಸಂಗತಿಯಾಗಿತ್ತು. 


ಶೈಕ್ಷಣಿಕ ಟಿಪ್ಪಣೆಗಳು: 


1 ನ ಅಂದಾಜಿಸುವಿಕೆಯ ಉಚ್ಛ್ರಾಯ ಸ್ಥಿತಿಗೆ ಕರೆದುಕೊಂಡು ಹೋದ ಈ ಅನ್ವೇಷಣೆಯ, ವಿದ್ಯಾರ್ಥಿಗಳ 
ಪೂರ್ವ ಪ್ರಾಥಮಿಕ ಗಣಿತದ ಕೌಶಲುಗಳು ಮತ್ತು ಪರಿಕಲ್ಪನೆಗಳಾದ ಅಳತೆ, ಸುತ್ತಳತೆ, ಪರಿಧಿ, ದಶಮಾಂಶ 
ಸಂಖ್ಯೆಗಳ ಭಾಗಾಕಾರ, ಕೋಷ್ಟಕ ರೂಪದಲ್ಲಿ ಮಾಹಿತಿ ಶೇಖರಣೆ, ಪ್ರರೂಪ ಹುಡುಕುವಿಕೆ, ಹೇಳಿಕೆಗಳಿಗೆ ಬರುವ 
ಹಾಗು ಅವನ್ನು ಮಂಡಿಸುವ ಬಗೆ, ವಿಲೋಮಗಳ ಕುರಿತು ಆಲೋಚನೆ ಮತ್ತು ಇನ್ನೂ ಅನೇಕ ವಿಷಯಗಳನ್ನು 


ಹೊಂದಿಕೆಮಾಡಿತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, “ಗಣಿತವನ್ನು ಮಾಡುವ? ಪ್ರಕ್ರಿಯೆಯಲ್ಲಿರುವ ಅನೇಕಾನೇಕ 
ಅಂಶಗಳನ್ನು ಮುಖಗಳನ್ನು ಈ ಚಟುವಟಿಕೆಯು ಒಳಗೊಂಡಿತ್ತು. ಈ ಸರಳವಾದ ಗಣಿತದ ಒಂದು 
ಅನ್ವೇಷಣೆಯಲ್ಲಿ ನಮಗಾದ ಅನುಭವಗಳ ಮೇಲೆ ಪ್ರತಿಸ್ತಂದಿಸುವುದು ನಮಗೆ ಸೂಕ್ತವೆನಿಸಿತು. 


ವಿದ್ಯಾರ್ಥಿಗಳು ತಾವು ಮಾಡಿದ ಕ್ರಿಯೆಗಳ ಶೈಕ್ಟಣಿಕ ಸೂಚ್ಯಾರ್ಥಗ"ಳನ್ನು ಇಲ್ಲಿ ಪಟ್ಟಿಮಾಡಲಾಗಿದೆ. ಈ 
ಕೋಷ್ಟಕದ ಎಡಭಾಗದಲ್ಲಿರುವುದು ಪ್ರಸ್ತುತ ಲೇಖನದಲ್ಲಿ ಬಳಸಲಾದ ಸೂಚನೆಗಳಾಗಿವೆ. ಬಲಭಾಗದಲ್ಲಿರುವುದು 
ಅವುಗಳಿಗೆ ಸಂವಾದಿಯಾದ ಶೈಕ್ಟಣಿಕ ವಿಹಿತಾರ್ಥಗಳು. 


ಈ ಲೇಖನದಲ್ಲಿ ಬಳಸಲಾದ 
ಹೇಳಿಕೆಗಳು 


ಶೈಕ್ಷಣಿಕ ಟಿಪ್ಪಣಿಗಳು 
[ ಬ 


“ವಿದ್ಯಾರ್ಥಿಗಳೆ, 

ಅತ್ಯಂತ ದೊಡ 
(6) 

ಅಳತೆ ಮಾಡಿ.. 


ವೃತ್ತದೊಳಗಿನ 
ರೇಖಾಖಂಡದ 


ಈ ಹೇಳಿಕೆಯು, ವಿದ್ಯಾರ್ಥಿಗಳು ವೃತ್ತವನ್ನು ಎರಡು ಸಮ 
ಭಾಗಗಳಾಗಿ ಮಡಚಲು ತಿಳಿಸುವುದು. ಅಳತೆ ಪಟ್ಟಿಯ 
ಸದ್ಭಳಕೆ ಮತ್ತು ದಶಮಾಂಶ ಪದ್ಧತಿಯಲ್ಲಿ ಅಳೆಯುವುದು. 


“ವೃತ್ತದ ಹೂರಾ ಸುತ್ತಿನ 

ಅಳತೆಯನ್ನು ಅತ್ಯಂತ ದೊಡ 
[6] 

ರೇಖೆಯ ಅಳತೆಯಿಂದ ಭಾಗಿಸಿ.” 


ದಶಮಾಂಶ ಸಂಖ್ಯೆಯ ಭಾಗಾಕಾರವನ್ನು ಈಗಷ್ಟೇ 
ಕಲಿತಿರುತ್ತಾರೆ. ಈ ಭಾಗಾಕಾರದ ಕ್ರಮವನ್ನು ಅವರು 
ಮೈಗೂಡಿಸಿಕೊಳ್ಳಲು ಶ್ರಮ, ಸಮಯ ಮತ್ತು ಶಕ್ತಿ ವ್ಯಯ 
ಮಾಡಬೇಕಾಗುವುದು. ಎರಡು ಸಂಖ್ಯೆಗಳ ಅನುಪಾತ 
ಕಂಡುಹಿಡಿಯುವ ಈ ಸಂದರ್ಭ ಅವರಿಗೆ ಅವೆಲ್ಲವನ್ನೂ 
ಒದಗಿಸಿಕೊಟ್ಟವು. 


ಹಲಗೆಯ 
ದೊರೆತ 


“ಕಮ 

[8] 
ನಿಮಗೆ 
ಬರೆಯಿರಿ” 


ಬಳಿ ಬಂದು 
ಅಳತೆಯನ್ನು 


ಕನಿಷ್ಕ ಎಣಿಕೆ ೦.೧ ೮M ಅಥವಾ ೧ MM ಆಗಿರುವುದನ್ನು 
ಗಮನಿಸಿ. ಇಲ್ಲವಾಗಿದ್ದರೆ, ಈ ಕೋಷ್ಟಕದಲ್ಲಿರುವ 
ದಾಖಲೆಗಳು ದಶಮಾಂಶದ ನಂತರದಲ್ಲಿ ಒಂದಕ್ಕಿಂತ ಹೆಚ್ಚು 
ಅಂಕಿಗಳನ್ನು ತರಿಸಲು ಸಾಧ್ಯವಾಗುತ್ತಿರಲಿಲ್ಲ. 


“ಭಾಗಾಕಾರ ಮಾಡಿ ಭಾಗಲಬ್ದವನ್ನು 
ನಿಮ್ಮ ಹೆಸರು ಬರೆದಿರುವ ಕಡೆ 


ನಿರ್ದಿಷ್ಟ ಸ್ಥಳದಲ್ಲಿ ಬರೆಯಿರಿ.” 
[() [ee] 


ಯಾವುದೇ ಒಂದು ಸಮಸ್ಯೆ ಅಥವಾ ಅಭ್ಯಾಸಕ್ಕೆ ಹಲವಾರು 
ಪರಿಹಾರಗಳಿರುವುದೆಂದೂ, ಆ ಎಲ್ಲವೂ ತಪ್ಪು ಅಲ್ಲವೆಂದೂ 
ಅವರಿಗೆ ಮನವರಿಕೆಯಾಗುವುದು ಸಾಕಷ್ಟು ಗಣಿತ 
ಲೆಕ್ಕಗಳಿಗೆ ತೊಡಗಿಸಿಕೊಂಡ ನಂತರವೇ. 


“ದಯಮಾಡಿ ಇದೇ 
ಕೋಷ್ಟಕವನ್ನು ನಿಮ್ಮ 


ಪುಸ್ತಕದಲ್ಲಿಯೂ ಬರೆಯಿರಿ” 


ರೀತಿಯ 
ನೋಟ್‌ 


ಈ ಕ್ರಿಯೆಯು ಅವರಿಗೆ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು 
ಗುರುತಿಸಿಕೊಳ್ಳಲು ಪ್ರಾರಂಭಿಕ ಹಂತವಾಯಿತು. 


ಈ ವಿದ್ಯಾರ್ಥಿಗಳು ಮಾಡಿದ ಅವಲೋಕನದ ಶೈಕ್ಟಣಿಕ ವಿಹಿತಾರ್ಥಗಳು ಮತ್ತು ಅವರು ಕೇಳಿದ ಪ್ರಾಶ್ನೆಗಳು 


ಹೇಳಿಕೆ ಈ ಲೇಖನದಲ್ಲಿ ಬಳಸಲಾದ ಶೈಕ್ಟಣಿಕ ಟಿಪ್ಪಣಿಗಳು 
ಸಂಖ್ಯೆ ಹೇಳಿಕೆಗಳು 
೧ ಇದು ಹೇಗೆ ಸಾಧ್ಯ? ಎಲ್ಲಾ| ಈ ಮಾಹಿತಿಯಲ್ಲಿ ಯಾವುದಾದರೂ ಪ್ರರೂಪವಿದೆಯೆ? 


ಉತ್ತರಗಳೂ ೩ ಮತ್ತಷ್ಟು. .. 


ಹೌದು ಎಚಿದಾದರೆ, ಅದರ 
ಕಂಡುಹಿಡಿಯುವುದಾದರೂ ಹೇಗೆ? 


ಇರುವಿಕೆಯನ್ನು 


೨ “ಲಿ ಪುನರಾವರ್ತಿತ ದಶಮಾಂಶ | ವಿವಿದ ಪರಿಕಲ್ಪನೆಗಳನ್ನು ಜೋಡಿಸುವ ಕೆಲಸ ಮೊದಲ 
ಏಕೆ ಬರುತ್ತಿದೆ?” ನೋಟದಲ್ಲಿ ದುಸ್ತರವೆನಿಸಬಹುದು. 
೩ “ಕ್ಕ, ನೀವು ಮೊದಲು ವೃತ್ತಗಳನ್ನು ಮೊದಲು ಯಾವುದು ಬರುವುದು, ಅದನ್ನನುಸರಿಸಿ ನಂತರ 
ಅಳತೆ ಮಾಡಿ ನಂತರ ಕತ್ತರಿಸಿದಿರಾ?” ಯಾವುದು ಬರುವುದು: ಈ ಪ್ರರೂಪವನ್ನು ವೃತ್ತವು 
ಅಮುಸರಿಸುವುದೆ? ಅಥವಾ ಇದೇ ಗುಣ ಬರಲೆಚಿದೇ ಈ 
ವೃತ್ತವನ್ನು ಕತ್ತರಿಸಲಾಯಿತೆ? 
೪ “ನಾನು ಮಾಡಿರುವ ಭಾಗಾಕಾರ ಲೆಕ್ಕ ನನ್ನ ಉತ್ತರ ಸರಿ ಎಂದು ನಾನು ಹೇಗೆ 
ಖಾತ್ರಿಗೊಳಿಸಿಕೊಳ್ಳುವುದು? ಇದು ಕ್ರಮದ ಕಲಿಕೆಯಿಚಿದ 


ಸರಿಯಾಗಿದೆಯಾ?” ಕಲ್ಪನಾ ಕಲಿಕೆಯನ್ನು ಒಳಗೊಳ್ಳುತ್ತದೆ. 


% “ನಾವು ನಮಗೆ ಬೇಕಾದ ರೀತಿಯಲ್ಲಿ ಯಾವುದೇ ವೃತ್ತಕ್ಕಾಗಲೀ ಈ ಪ್ರರೂಪ ಸರಿಹೊಂದುವುದೆ? 


೬ “ಅಕ್ಕಾ, 


ಗಮನಿಸಿ, ಇದೇನೋ ಬಂದಿರಲಿಲ್ಲ. 
ಮುಗಿಯುವಂತೆಯೇ ಇಲ್ಲ.” 


ನನ್ನ ಭಾಗಾಕಾರ ಲೆಕ್ಕವನ್ನು ನನ್ನ ಉತ್ತರ ತಪ್ಪಾ? ಇಚಿತಹ ಸಚಿದರ್ಭ ನನಗೆಂದೂ 


ಸಬೀತಾ ರಘುನಾಥ್‌: ಇವರು ತಮ್ಮನ್ನು ತಾವು "ಮೂರು ಸ್ಕೋರ್‌ ಮೇಲೆ ಒಂದರ ವಯಸ್ಸು' ಎಂದು 
ಬಣ್ಣಿಸಿಕೊಳ್ಳುತ್ತಾರೆ. (ಸ್ಕೋರ್‌ - ೨೦ ವರ್ನ, ಮೂರು ಸ್ಕೋರ್‌ - ೬೦ ವರ್ಸ - ಅನುವಾದಕ). ಸಿಬಿಎಸ್ಸಿ, 
ಐಸಿಎಸ್ಸಿ ಹಾಗು ಸ್ಟೇಟ್‌ ಬೋರ್ಡ್‌ ಶಾಲೆಗಳಲ್ಲಿ, ಹತ್ತರಿಂದ ಹದಿನಾರು ವಯಸ್ಸಿನವರೆಗಿನ ವಿದ್ಯಾರ್ಗಿಗಳಿಗೆ 
ಭೌತವಿಜ್ಞಾನ ಮತ್ತು ಗಣಿತವನ್ನು ಸರಿಸುಮಾರು ೩೫ ವರ್ಸಗಳು ಬೋಧಿಸಿದ ಅನುಭವ ಇವರದ್ದು. ಇತ್ತೀಚೆಗೆ 
ಸಹ್ಯಾದ್ರಿ ಶಾಲೆ(ಕೆಎಫ್‌ಐ)ಯಲ್ಲಿ ಕಾರ್ಯೋನ್ಮುಖರಾಗಿದ್ದರು. ಐಸಿಎಸ್ಸಿ ಬೋರ್ಲಿನ ಪರೀಕ್ಷಕರಾಗಿಯೂ 
ಸೇವೆಗೈದಿದ್ದಾರೆ. ಮಕ್ಕಳೊಂದಿಗೆ ಬೆರೆಯುವುದು, ಕಲಿಯುವುದು, ಗಣಿತವನ್ನೂ ಒಳಗೊಂಡಂತೆ ಹಲವು 
ವಿಷಯಗಳನ್ನು ಕಲಿಸುವುದು ಸಬೀತಾ ಅವರಿಗೆ ಖುಷಿನೀಡುವ ಕೆಲಸಗಳು. ಇಂದಿಗೂ ಅವರು ಸವಾಲುಗಳನ್ನು 
ಎಸೆಯುತ್ತಿರುತ್ತಾರೆ, ಸ್ವೀಕರಿಸುತ್ತಿರುತ್ತಾರೆ, ಪ್ರಯೋಗಗಳನ್ನು ನಡೆಸುತ್ತಿರುತ್ತಾರೆ ಮತ್ತು, ತರಗತಿಯಲ್ಲಿ 
ಮೋಜಿನಿಂದಿರುತ್ತಾರೆ. ನಾವೆಲ್ಲರೂ ಕಲಿಯಲು ಸಮರ್ನರು ಎಂಬ ಗಾಢವಾದ ನಂಬಿಕೆ ಅವರದ್ದು. ಸಬಿತಾ 


ಅವರನ್ನು raghunath.sabitha@gmail.com ಲ್ಲಿ ಸಂಪದ್ಧಿಸಬಹುದು. 


ಸ್ನೇಹಾ ಭನ್ನಾಲಿ: ಇವರು ಅಮೇರಿಕಾದ ಅಯೋವಾ ವಿಶ್ವವಿದ್ಯಾನಿಲಯದಲ್ಲಿ ಪಿ.ಎಚ್‌.ಡಿ ಸ್ಕಾಲರ್‌ ಆಗಿದ್ದಾರೆ. 
ಶಾಲೆಯ ಸಮಷ್ಟಿ ವಾತಾವರಣದಲ್ಲಿ ಗಣಿತ ಶಿಕ್ಷಕರು ಹೇಗೆ ಹೊಂದಿಕೊಳ್ಳುತ್ತಾರೆ ಎನ್ನುವುದನ್ನು 
ಅರ್ದಮಾಡಿಕೊಳ್ಳುವುದರತ್ತ ಇವರ ಸಂಶೋಧನ ಪ್ರಬಂಧ ಮುಖಮಾಡಿದೆ. ಗಣಿತ ಶಿಕ್ಟಕರನ್ನು ಹೆಚ್ಚು 
ಸಮರ್ಸಗೊಳಿಸಲು ಬೇಕಾದ ಶಿಕ್ಸಣವನ್ನು ನೀಡುವುದು ಹಾಗು, ಗಣಿತದ ತರಗತಿಗಳಲ್ಲಿ ತಂತ್ರಜ್ಞಾನವನ್ನು 
ಅಳವಡಿಸುವುದರ ಕುರಿತು ಸಂಶೋಧನೆಯು ಸ್ನೇಹಾ ಅವರ ಇತರೆ ಆಸಕ್ತಿಗಳಾಗಿವೆ. ತರಬೇತಿನಿರತ ಪ್ರಾಥಮಿಕ 
ಶಾಲಾ ಶಿಕ್ಷಕರಿಗೆ ನೆರವಾಗುವಂತೆ ಗಣಿತ ವಿಷಯವನ್ನೊಳಗೊಂಡ ಎರಡು ಪಠ್ಯಕ್ರಮಗಳನ್ನು ಇವರು 
ರೂಪಿಸಿದ್ದಾರೆ. ಇವುಗಳಲ್ಲಿ, ಅಧಿಕೃತ ವಿಧಾನದಲ್ಲಿ ಮೌಲ್ಯಮಾಪನಕ್ಕೆ ಹಾಗು, ಬೆಳವಣಿಗೆಯ ಮನಸ್ಥಿತಿಗೆ ಒತ್ತನ್ನು 
ನೀಡಿದ್ದಾರೆ. ಬಡವರಿಂದ ಶ್ರೀಮಂತ ವರ್ಲದವರೆಗಿನ ಎಲ್ಲಾ ವಿದ್ಯಾರ್ಲಿಗಳಿಗೆ ಅನುಕೂಲವಾಗುವಂತೆ, ಹಲವು 
ವಿಷಯಗಳ ಕುರಿತು ಹಲವಾರು ಬೇಸಿಗೆ ಶಿಬಿರಗಳನ್ನು ನಡೆಸಿಕೊಟ್ಟಿದ್ದಾರೆ. ಸ್ನೇಹಾ ಅವರನ್ನು 


bhansali.sneha07@gmail.com ಇಲ್ಲಿ ಸಂಪರ್ಕಿಸಬಹುದು. 


